ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನ ಸಂಖ್ಯೆ |: [301 

ಸದಸ್ಯರ ಹೆಸರು ಶ್ರೀ ಸುನೀಲ್‌ ಗೌಡ ಬಸನಗೌಡ 
[ಪಾಟೀಲ್‌ 

| ಉತ್ತರಿಸಬೇಕಾದ ದಿನಾಂಕ 04.03.2020 

ಉತ್ತರಿಸಬೇಕಾದ ಸಚಿವರು ಸಮಾಜ ಕಲ್ಯಾಣ ಸಚಿವರು 

ಶ್ರ. ಪ್ರಶ್ನೆ ಉತ್ತರ 

ಸಂ 

ಅ | ನ್ಯಾಯಮೂರ್ತಿ ಎ.ಜಿ ಸದಾಶಿವ ಆಯೋಗವು | ನ್ಯಾಯಮೂರ್ತಿ ಎ.ಜಿ ಸದಾಶಿವ ಆಯೋಗವು 
ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆಯೇ; | ದಿನಾಂಕ:15.06.2012 ರಂದು ಸರ್ಕಾರಕ್ಕೆ 
ಸಲ್ಲಿಸಿದ್ದಲ್ಲಿ, ಯಾವಾಗ ಸಲ್ಲಿಸಲಾಗಿದೆ; ವರದಿಯನ್ನು ಸಲ್ಲಿಸಿರುತ್ತದೆ. 

ಆ | ನ್ಯಾಯಮೂರ್ತಿ ಎ.ಜಿ ಸದಾಶಿವ ಆಯೋಗದ | ನ್ಯಾಯಮೂರ್ತಿ ಸದಾಶಿವ ಆಯೋಗದ 
ವರದಿಯನ್ನು ಸರ್ಕಾರವು ಸದನದಲ್ಲಿ | ವರದಿಯಲ್ಲಿ ಶಿಫಾರಸ್ಸು ಮಾಡಿರುವ 
ಮಂಡಿಸಲು ಯಾವ ಕ್ರಮಗಳನ್ನು ಕೈಗೊಂಡಿದೆ | ವಿಷಯಗಳ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 
ಮತ್ತು ಸದನದಲ್ಲಿ ಯಾವಾಗ | ನಂತರ ಮುಂದಿನ ಸೂಕ್ತ ಕ್ರಮ 
ಮಂಡಿಸಲಾಗುವುದು; ಕೈಗೊಳ್ಳಲಾಗುವುದು. 

ಇ | ಸದರಿ ವರದಿಯನ್ನು ಮಂಡಿಸಲು ಸರ್ಕಾರಕ್ಕೆ, 


ಇರುವ ತೊಂದರೆಗಳೇನು; ತೊಂದರೆಗಳು 
ಇಲ್ಲದಿದ್ದಲ್ಲಿ ವರದಿಯನ್ನು ಸದನದಲ್ಲಿ 
ಇದುವರೆಗೆ ಮಂಡಿಸದಿರಲು ಕಾರಣಗಳೇನು? 


ಸಕಇ 41 ಎಸ್‌ಎಡಿ 2020 


(ಗೋವಿಂದ 
ಉಪ ಮುಖ್ಯ ಮಂತಿಗಳು ಹಾಗೂ 
ಲೋಕೋಪಯೋಗಿ ಮತ್ತು 

ಸಮಾಜ ಕಲ್ಯಾಣ ಸಚಿವರು. 


